KA/ BG- GPO / 2515 /WPP-47 / 2009 -2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ ಬೆಂಗಳೂರು, ಗುರುವಾರ , ಮೇ ೫, ೨೦೧೧ ( ವೈಶಾಖ ೧೫ , ಶಕ ವರ್ಷ ೧೯೩೩ ) | ಸಂಚಿಕೆ ೧೮ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 132 SAS 2011 , Bengaluru , Dated 8th April , 2011 . 


Sri P . Ravikumar, IAS (KN 84 ), Principal Secretary to Government, Rural Development and Panchayat Raj 
Department, Bengaluru is placed in additional charge of the post of Principal Secretary to Government, Commerce & 
Industries Department, Bengaluru with immediate effect and until further orders vice Sri V .P . Baligar, IAS proceeding on 
deputation to Government of India . 

Sri Sanjiv Kumar , IAS (KN 86 ), Principal Secretary to Government, Planning , Programme Monitoring and 
Statistics Department, Bengaluru is placed in additional charge of the post of Principal Secretary to Government, 
Infrastructure Development Department, Bengaluru with immediate effect and until further orders relieving Sri V . P . Baligar, IAS 
of additional charge . 


By Order and in the Name of the Governor of Karnataka, 

M . T. REJU , 
Deputy Secretary to Government, 

D .P .& A .R (Services ) 
NOTIFICATION 
NO . DPAR 49 SIS 2011, Bengaluru , Dated 05th April, 2011 . 


P . R . 451 , 


Smt. V. Vidyavathi, IAS (KN 91), Waiting for posting is permitted to take up foreign assignment as Adviser, Policy and 
Strategy in the International Finance Corporation in the South Asia Department, based in New Delhi for a period of 2 years under 
Rule 6 (2 )(ii) of the AIS (Cadre) Rules , 1954 , in relaxation of cooling off period, with effect from the date of assumption of charge of 
the post; with the condition that she will be allowed to complete the mandatory cooling off period in the regular cadre after the 
completion of foreign assignment on deputation basis. 

This is issued in pursuance of approval conveyed by the Government of India , DOPT, New Delhi vide letter No . 
12/14/ 2011 - FA ( UN), dated : 21 - 03 - 2011. 

The terms and conditions of the foreign assignment as set out by the International Finance Corporation , World Bank 
Group in their letter dated : 24 - 03 - 2011 will be issued in the due course . 

Smt. V . Vidyavathi IAS, is relieved from the State Government on 05 - 04 -2011(afternoon ) to enable her to join the 
International Finance Corporation . 


By Order and in the Name of the Governor of Karnataka, 

ASHOK . P . ATRE, 
Under Secretary to Government, (I/C ), 

D .P . & A .R (Services -1) 


P . R . 452 


( ೨೧೭) 


೨೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೨ 


NOTIFICATION 
NO. DPAR 135 SAS 2011, Bengaluru , Dated 6th April, 2011. 
The services of Sri B . R . Jayaramaraje Urs, IAS (KN 89), Managing Director, Karnataka Public Lands Corporation 
Limited , Bengaluru are withdrawn from Revenue Departmentwith immediate effect and his services are placed at the disposal of 
Energy Department until further orders for being appointed as OMBUDSMAN of the Karnataka Electricity Regulatory 
Commission , Bengaluru on deputation basis in the existing vacancy . 

The terms and conditions ofhis deputation shall be issued separately . 

Sri B . R . Jayaramaraje Urs , IAS is also placed in additional charge of the post of Managing Director, Karnataka 
Public Lands Corporation Limited , Bengaluru until further orders . 

Sri Ajay Seth , IAS (KN - 87 ), Secretary to Government (Budget & Resources ), Finance Department, Bengaluru is 
placed in additional charge of the post of Managing Director, Karnataka State Beverages Corporation Ltd ., Bengaluru until 
further orders , relieving Sri B . R . Jayaramaraje Urs , IAS of the additional charge. 


By Order and in the Name of the Governor ofKarnataka, 

ASHOK P . ATRE , 
Under Secretary to Government,(i/c) 

D . P . & A. R ( Services-I) 
NOTIFICATION 
NO . DPAR 19 SFP 2011, Bengaluru , Dated 7th April, 2011 . 


P. R . 453 


Sri H . S. S . Murthy , IFS (KN 92 ), Deputy Conservator of Forests , Forest Training and Technical Institute , Kadugodi, 
Bengaluru is transferred with immediate effect and he is posted until further orders as Deputy Conservator of Forests , 
Davanagere Division , Davanagere vice Sri S . Kumaraswamy, SFS transferred . 


Smt. Vanashri Vipin Singh , IFS (KN - 98 ), Deputy Conservator of Forests, Bengaluru Urban Division , Bengaluru is 
transferred with immediate effect and she is posted until further orders as Deputy Conservator of Forests, (EMPRI) 
Environmental Management and Policy Research Institute, Bengaluru in the existing vacancy . 


Sri S . Kumaraswamy, SFS , Deputy Conservator of Forests , Davanagere Division , Davanagere is transferred with 
immediate effect and he is posted until further orders as Deputy Conservator of Forests, Bengaluru Urban Division , Bengaluru 
vice Smt. Vanashri Vipin Singh , IFS transferred . 


Sri Javeed Mumtaz , SFS , Deputy Conservator of Forests , Forest Mobile Squad , Gulbarga is transferred with 
immediate effect and he is posted until further orders as Deputy Conservator of Forests, Kollegal Division , Kollegal in the 
existing vacancy. 


Sri A . C . Chandra Prabha, SFS , Assistant Conservator of Forests , Watershed Development Department, Davanagere 
is transferred with immediate effect and he is posted until further orders as Assistant Conservator of Forests , Social Forestry , 
Bengaluru Division , Bengaluru in the existing vacancy . 


By Order and in the Name of the Governor of Karnataka , 

ASHOK P . ATRE , 
Under Secretary to Government, 

D .P . & A . R (Services-IV ) 


P . R . 454 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ಸಿಆಸುಇ 427 ಸಅಸೇ 2010, ಬೆಂಗಳೂರು, ದಿನಾಂಕ: 1೨ನೇ ಮಾರ್ಚ್, 2011. 


ಶ್ರೀ ಕೆ. ಡಿ. ದೇಶಪಾಂಡೆ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು 
ಹೊರಡಿಸಿದ ಆದೇಶ ಸಂಖ್ಯೆ ಸಿಆಸುಇ 427 ಸಅಸೇ 2010 , ದಿನಾಂಕ 31 - 01 - 2011ರಲ್ಲಿ ವೇತನ ಮತ್ತು ಇತರೆ ಭತ್ಯೆಗಳಿಗೆ ಸಂಬಂಧಿಸಿದಂತೆ ಅವರು 
ನಿವೃತ್ತಿ ಹೊಂದುವಾಗ ಪಡೆಯುತ್ತಿದ್ದ ಮೂಲ ವೇತನ 1 65, 830ರ ಮೇಲೆ ಕಾಲಕಾಲಕ್ಕೆ ಲಭ್ಯವಾಗುವ ತುಟ್ಟಿಭತ್ಯೆ , ಮನೆಬಾಡಿಗೆ ಭತ್ಯೆ , ನಗರ ಪರಿಹಾರ 
ಭತ್ಯೆಯನ್ನು ಪಡೆಯಲು ಅರ್ಹರಿದ್ದಾರೆ ಎಂದು ಸೇರಿಸಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 455 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫ , ೨೦೧೧ 


೨೧೯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 195 ಸಅಸೇ 2011 , ಬೆಂಗಳೂರು, ದಿನಾಂಕ: 08ನೇ ಏಪ್ರಿಲ್, 2011. 


ಪ್ರೊ || ಕೆ. ವಿ . ರಾಜು, ಮುಖ್ಯ ಮಂತ್ರಿಯವರ ಆರ್ಥಿಕ ಸಲಹೆಗಾರರು , ಇವರ ಗುತ್ತಿಗೆ ಆಧಾರದ ನೇಮಕಾತಿಯನ್ನು ದಿನಾಂಕ : 
16 - 06 - 2011 ರಿಂದ 2 ವರ್ಷದ ಅವಧಿಗೆ ಮುಂದುವರಿಸಲಾಗಿದೆ. 

ಸರ್ಕಾರದ ಆದೇಶ ಸಂ . ಸಿಆಸುಇ 492 ಸಅಸೇ 2008, ದಿನಾಂಕ: 23 - 08 - 2008ರಲ್ಲಿ ನಿಗಧಿಪಡಿಸಿರುವ ಸೇವಾ ಷರತ್ತು ಮತ್ತು 
ನಿಬಂಧನೆಗಳು ಮುಂದುವರಿದ ಅವಧಿಗೂ ಅನ್ವಯವಾಗುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಆರ್ . ವಿಜಯಾನಂದ ಶರ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 456 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 588 ಸಅಸೇ 2010, ಬೆಂಗಳೂರು, ದಿನಾಂಕ: 02ನೇ ಏಪ್ರಿಲ್ , 2011. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಉಪಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 1 24450 - 600 - 26250 - 675 - 30300 - 750 - 31800ರ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ: 


ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 
ನಿರ್ವಹಿಸುತ್ತಿರುವ ಇಲಾಖೆ 
ಅಹಮದ್ ಎ. ಮುಖದರ್‌ 

ಜಂಟಿ ಕಾರ್ಯದರ್ಶಿ , ಕೃಷಿ ಇಲಾಖೆ 
ಸಮಾಜ ಕಲ್ಯಾಣ ಇಲಾಖೆ ( ಅಲ್ಪ ಸಂಖ್ಯಾತರ ಕಲ್ಯಾಣ ) ಶ್ರೀಮತಿ ಪಾರ್ವತಿ ಕೇಶವಾಚಾರ್ ಇವರ ವಯೋ 

ನಿವೃತ್ತಿಯಿಂದ ತೆರವಾದ ಹುದ್ದೆ 
ಎಸ್ . ನಾರಾಯಣಸ್ವಾಮಿ 

ಉಪಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ವೃಂದಕ್ಕೆ ಉನ್ನತೀಕರಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

ಇಲಾಖೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಆರ್ . ನಾರಾಯಣಮೂರ್ತಿ 

ಉಪಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ 

ವೃಂದಕ್ಕೆ ಉನ್ನತೀಕರಿಸಿ ಪಶು ಸಂಗೋಪನೆ ಮತ್ತು 
ಇಲಾಖೆ 

ಮೀನುಗಾರಿಕೆ ಇಲಾಖೆಯಲ್ಲಿಯೇ ಮುಂದುವರೆಸಲಾಗಿದೆ. 
ಎಸ್ . ವಿಶಾಲಾಕ್ಷಮ್ಮ 

ಉಪಕಾರ್ಯದರ್ಶಿ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ವೃಂದಕ್ಕೆ ಉನ್ನತೀಕರಿಸಿ ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಇಲಾಖೆ 

ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿಯೇ 
ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್ . ವಿಜಯಾನಂದ ಶರ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 457 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 16 ಆಸೇವ 2011 , ಬೆಂಗಳೂರು, ದಿನಾಂಕ : 08ನೇ ಏಪ್ರಿಲ್ , 2011 . 
ಶ್ರೀ ಮಾಳಿಗೆ ಶಂಕರ್, ಕೆ.ಎ .ಎಸ್ . (ಕಿರಿಯ ಶ್ರೇಣಿ), ವಿಶೇಷ ಭೂಸ್ವಾಧೀನಾಧಿಕಾರಿ , ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ , 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ , (KIADB) ಮೈಸೂರು ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 458 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


೨೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೨ 


HIGH COURT OF KARNATAKA 

NOTIFICATION 
No. LCA- II. 11 (Rtmt)/ 2011 , Bengaluru , Dated 29th March , 2011 . 


Sri H . Rajashekhara Reddy, Chief Administrative Officer, Prl. District & Sessions Court, Bellary, is permitted to retire from 
service with effect from 30 -04 -2011 , on attaining the age of superannuation , under Rule 95 (1) of K . C .S . Rules . 

By Order , 

K . V . VENKATESH , 
P . R . 459 

ASSISTANT REGISTRAR 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 67 ಎಸ್‌ಐಎಸ್ 2011 , ಬೆಂಗಳೂರು, ದಿನಾಂಕ: 6ನೇ ಏಪ್ರಿಲ್ , 2011 
- ಶ್ರೀ ಸುಭೋದ್ ಯಾದವ್ , ಭಾ . ಆ. ಸೇ ., ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರ ಈ ಕೆಳಕಂಡ ಕುಟುಂಬದ ಸದಸ್ಯರಿಗೆ 
ದಿನಾಂಕ : 20 -04 - 2011 ರಿಂದ 20 - 05 -2011ರ ಅವಧಿಯಲ್ಲಿ ಮತ್ತು ಸದರಿ ಅಧಿಕಾರಿಯವರು ದಿನಾಂಕ: 09 - 05 - 2011 ರಿಂದ 13- 05- 2011ರ 
ವರೆಗೆ ಮತ್ತು ದಿನಾಂಕ: 16 - 05 - 2011ರಂದು 6 ದಿನಗಳ ಸಾಂಧರ್ಬಿಕ ರಜೆ ಹಾಗೂ ದಿನಾಂಕ: 14 - 05 - 2011 ಮತ್ತು 15 - 05 - 2011 ರಂದು 
ಲಭ್ಯವಿರುವ ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಂಡು ಪ್ರಸಕ್ತ 2010 - 11ನೇ ಬ್ಲಾಕ್ ಅವಧಿಯಲ್ಲಿ ಸ್ವಗ್ರಾಮ ಕಾಮ್ಪುರ್ ( ಉತ್ತರ ಪ್ರದೇಶ) ಗೆ ಹೋಗಿ 
ಬರಲು ಸ್ವಗ್ರಾಮ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಪತ್ನಿ 


ಕ್ರಮ ಸಂಖ್ಯೆ ಹೆಸರು 

ಸಂಬಂಧ 

ವಯಸ್ಸು 
1 ಶ್ರೀಮತಿ ರೀತು ಯಾದವ್ 

30 ವರ್ಷ 
2 | ಮಾ . ರೀಭವ್ ಯಾದವ್ 

ಮಗ 

06 ವರ್ಷ 
3 ಮಾ . ಶ್ರೇಯಾನ್ಸ್ ಯಾದವ್ 

ಮಗ | 04 ವರ್ಷ 
- ಶ್ರೀ ಸುಭೋದ್ ಯಾದವ್, ಭಾ . ಆ. ಸೇ ., ರವರ ರಜಾ ಅವಧಿಯಲ್ಲಿ, ಅಪರ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರನ್ನು 
ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

- ಶ್ರೀ ಸುಭೋದ್ ಯಾದವ್, ಭಾ . ಆ. ಸೇ ., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಈ 
ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ ಪಿ . ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) , 
ಪಿ.ಆರ್. 460 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 1) 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 27 SFP 2011, Bengaluru , Dated 12th April, 2011 . 
Shri S . Muthaiah , IFS (KN 95 ), Chief Executive Officer, Zilla Panchayat, Ballary, is transferred with immediate effect 
and he is posted until further orders as Conservator of Forests , Research , Dharwad in the vacant post. 

By Order and in the Name of the Governor of Karnataka , 

ASHOK P . ATRE , 

Under Secretary to Government, 
P . R . 461. 

D . P .& A . R (Services-IV ) 
NOTIFICATION 
NO . DPAR 67 SAS 2011, Bengaluru , Dated 12th April, 2011. 
The Deputy Commissioner, Ballary District, Ballary is placed in additional charge of the post of Chief Executive 
Officer, Zilla Panchayat, Ballary with immediate effect and until further orders vice Sri S . Muthaiah , IFS, transferred. 


By Order and in the Name of the Governor of Karnataka , 

N . SRINIVASA MURTHY, 
Under Secretary to Government, 

D . P .& A .R (Services -I) 


P . R . 462 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫, ೨೦೧೧ 

ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 111 ಮುಸೇವಿ 2010, ಬೆಂಗಳೂರು, ದಿನಾಂಕ : 28ನೇ ಮಾರ್ಚ್ , 2011 . 
ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಕಾಯ್ದೆ 1997 ದಿನಾಂಕ: 01 - 05 - 2003 ರಿಂದ ಜಾರಿಗೆ 
ಬಂದಿರುವ ಹಿನ್ನಲೆಯಲ್ಲಿ ಕಾಯ್ದೆಯ ಕಲಂ 45ರನ್ವಯ ಅಧಿಸೂಚಿತ ಸಂಸ್ಥೆಯ ಆಡಳಿತ ನಿರ್ವಹಣೆಗಾಗಿ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು 
ನೇಮಕಾತಿ ಮಾಡತಕ್ಕದ್ದೆಂದಿರುವುದರಿಂದ ಪ್ರಸ್ತುತ ಎಡೆಯೂರು ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ ದೇವಾಲಯದ ಸಮೂಹ- ಎ ವರ್ಗದ (ಕಿರಿಯ ಶ್ರೇಣಿ) 
“ಕಾರ್ಯದರ್ಶಿ ಹುದ್ದೆಯ ಪದನಾಮವನ್ನು “ಕಾರ್ಯನಿರ್ವಹಣಾಧಿಕಾರಿ ” ಎಂದು ಈ ಕೂಡಲೇ ಜಾರಿಗೆ ಬರುವಂತೆ ಮರು ಪದನಾಮೀಕರಿಸಿ 
ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ರಾಮಚಂದ್ರಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ ) 


ಪಿ . ಆರ್ . 463 


ಅಧಿಸೂಚನೆ 
ಸಂಖ್ಯೆ : ಕಂಇ 124 ಮನೋಮು 2010 , ಬೆಂಗಳೂರು, ದಿನಾಂಕ : 21ನೇ ಮಾರ್ಚ್, 2011 . 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ( ಕೆಪಿಟಿಸಿಎಲ್) ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿರುವುದರಿಂದ, ಈ ಸಂಸ್ಥೆಯು 
ರವರು ಸರ್ಕಾರದ ಇಂಧನ ಇಲಾಖೆ ಇವರಿಗೆ ವಿತರಿಸಲಿರುವ 1, 432.94 ಕೋಟಿಗಳ ಷೇರು ಸರ್ಟಿಫಿಕೇಟುಗಳಿಗೆ ಕರ್ನಾಟಕ ಮುದ್ರಾಂಕ ಕಾಯ್ದೆ 
1957ರ ಕಲಂ 9(i) ( ಎ) ರನ್ವಯ ಶೇ . 50ರಷ್ಟು ಮುದ್ರಾಂಕ ಶುಲ್ಕದಿಂದ ರಿಯಾಯಿತಿಯನ್ನು ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅ. ಟಿ.ಸಂಖ್ಯೆ : ಆಇ 4 ವೆಚ್ಚ- 7 /2011 ದಿನಾಂಕ: 18 - 02 - 2011ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೆ. ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 464 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 325 ರಾಲೆಪ 2009 ( ಬಾ ), ಬೆಂಗಳೂರು, ದಿನಾಂಕ: 18ನೇ ಏಪ್ರಿಲ್ , 2011 . 


ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿಯಂತ್ರಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಸಂಖ್ಯೆ 


ರಾಮಕೃಷ್ಣಯ್ಯ , ಅರ್ಕನ ಇಲಾಖೆ, ಇಲಿ ಟಿ. ಆರ್. ಶೆ 


ಅಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 

ವರ್ಗಾಯಿಸಿದ ಸ್ಥಳ 
ನಿರ್ವಹಿಸುತ್ತಿರುವ ಕಚೇರಿ ಶ್ರೀ /ಶ್ರೀಮತಿ 
ಟಿ. ಆರ್, ಶೋಭಾ, ಲೆಕ್ಕಾಧಿಕಾರಿ , 

ಲೆಕ್ಕಾಧಿಕಾರಿ, ಕೇಂದ್ರ ಕಛೇರಿ, ಗಣಿ ಮತ್ತು ಭೂ ವಿಜ್ಞಾನ 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, | ಇಲಾಖೆ, ಬೆಂಗಳೂರು 
ಬೆಂಗಳೂರು 

ಶ್ರೀ ಹೆಚ್. ಆರ್. ರಾಮಕೃಷ್ಣಯ್ಯರವರ ಸ್ಥಳಕ್ಕೆ 
ಹೆಚ್ . ಆರ್ . ರಾಮಕೃಷ್ಣಯ್ಯ , ಲೆಕ್ಕಾಧಿಕಾರಿ, ಕೇಂದ್ರ | ಲೆಕ್ಕಾಧಿಕಾರಿ, ಆಹಾರ ಮತ್ತು ನಾಗರೀಕ ಸರಬರಾಜು 
ಕಛೇರಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, | ಇಲಾಖೆ, ಬೆಂಗಳೂರು, 
ಬೆಂಗಳೂರು 

ಶ್ರೀಮತಿ ಟಿ. ಆರ್, ಶೋಭಾರವರ ಸ್ಥಾನಕ್ಕೆ 
ಎಸ್ . ಕೆ. ಧರ್ಮದತ್ತ, ಸಹಾಯಕ ಲೆಕ್ಕಾಧಿಕಾರಿ , ಸಹಾಯಕ ನಿಯಂತ್ರಕರು ( ಹಣಕಾಸು), ಮಲೆನಾಡು 
ತಾಲ್ಲೂಕು ಪಂಚಾಯತ್, ಹೊನ್ನಾಳಿ ಪ್ರದೇಶಾಭಿವೃದ್ಧಿ ಮಂಡಳಿ , ಶಿವಮೊಗ್ಗ- ಖಾಲಿ ಹುದ್ದೆಗೆ. 
( ಲೆಕ್ಕಾಧಿಕಾರಿಯಾಗಿ ಬಡ್ತಿ ನೀಡಿ ಚಿಕ್ಕಮಗಳೂರು ಜಿಲ್ಲಾ 
ಪಂಚಾಯತ್‌ಗೆ ಸ್ಥಳ ನಿಯುಕ್ತಿ ಆದೇಶದಲ್ಲಿರುವುದನ್ನು 
ಮಾರ್ಪಡಿಸಿ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಎಸ್ . ಶಿವರಾಮ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ) 


ಪಿ . ಆರ್ . 465 


೨೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 

ಭಾಗ - ೨ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಲಾ 126 ಎಲ್ ಸಿ 2014 , ಬೆಂಗಳೂರು, ದಿನಾಂಕ: 12ನೇ ಏಪ್ರಿಲ್ , 2011 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26 (3) ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್ . ಶರವಣ, ವಿಶೇಷ ಸರ್ಕಾರಿ ಅಭಿಯೋಜಕರು ದಿನಾಂಕ: 13 - 08 - 2010ರಿಂದ ಜಾರಿಗೆ ಬರುವಂತೆ ಒಂದು 
ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ . ಆರ್ . 466 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
109 ಎಲ್‌ಎಜಿ 2010 , ಬೆಂಗಳೂರು, ದಿನಾಂಕ: 05ನೇ ಏಪ್ರಿಲ್, 2011 


ಶ್ರೀ ಬಿ. ಮುರಳೀಧರ ವಾರಂಬಳ್ಳಿ ಬಿನ್ ಕುಪ್ಪಣ್ಣ ವಾರಂಬಳ್ಳಿ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 26( 2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ 
ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಉಡುಪಿ 
ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಪಿ. ಆರ್. 467 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಲಾ 176 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 06ನೇ ಏಪ್ರಿಲ್ , 2011 
ಶ್ರೀ ವಿಶ್ವೇಶ್ವರ ಪಿ. ಖರೆ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 
1977ರನ್ವಯ ದಿನಾಂಕ : 15 - 02 - 2011 ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ . ಆರ್ . 468 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಲಾ 97 ಎಲ್‌ಎಜಿ 2010 , ಬೆಂಗಳೂರು, ದಿನಾಂಕ: 05ನೇ ಏಪ್ರಿಲ್, 2011 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 1977ರನ್ವಯ ಕೃಷ್ಣ ಮೇಲ್ದಂಡೆ ಯೋಜನೆಯ 
ಭೂಸ್ವಾಧೀನ ಪ್ರಕರಣಗಳನ್ನು ನಿರ್ವಹಿಸಲು ನೇಮಿಸಲಾಗಿರುವ ಈ ಕೆಳಕಂಡ ವಿಶೇಷ ಸರ್ಕಾರಿ ವಕೀಲರುಗಳ ನೇಮಕಾತಿ ಅವಧಿಯನ್ನು ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ದಿನಾಂಕ : 10 - 05 - 2010ರಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 2ನೇ ಬಾರಿ ಮುಂದುವರೆಸಲಾಗಿದೆ. 

ಕ್ರಮ ವಕೀಲರುಗಳ ಹೆಸರು 

ನ್ಯಾಯಾಲಯ ಮತ್ತು ಸ್ಥಳ 
ಸಂಖ್ಯೆ 

ಶ್ರೀ /ಶ್ರೀಮತಿ 
ವಿ . ಸಿ. ಪಾಟೀಲ 

ಸಿವಿಲ್ ಜಡ್ಸ್ ( ಹಿ. ವಿ), ಯಾದಗಿರಿ 
ಎಂ . ಎಸ್ . ಹಿರೇಮಠ 

ಸಿವಿಲ್ ಜಡ್ಜ್ ( ಹಿ. ವಿ), ಬಿಜಾಪುರ 
3, ಎಸ್ . ಎಂ . ಗೌಡಪ್ಪ 

ಸಿವಿಲ್ ಜಡ್ಸ್ ( ಹಿ. ವಿ), ಅಥಣೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಯ್ಯದ್ ಅಬ್ದುಲ್ ನಜೀರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಪಿ . ಆರ್ , 469 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಮೇ ೫ , ೨೦೧೧ 


೨೨೩. 


ಅಧಿಸೂಚನೆ 
ಸಂಖ್ಯೆ : ಲಾ 59 ಎಲ್‌ಎಜಿ 2010 , ಬೆಂಗಳೂರು, ದಿನಾಂಕ: 05ನೇ ಏಪ್ರಿಲ್ , 2011 
ಶ್ರೀ ಬಿ. ರವಿಕುಮಾರ್, ವಕೀಲರು , ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು 
1977ರ ನಿಯಮ 26 ( 2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ರಾಮನಗರ ಜಿಲ್ಲೆಯ ಅಪರ ಸರ್ಕಾರಿ 
ವಕೀಲರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ . ಆರ್ . 470 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಲಾ 143 ಎಲ್ ಎಜಿ 2010, ಬೆಂಗಳೂರು, ದಿನಾಂಕ: 05ನೇ ಏಪ್ರಿಲ್ , 2011 
ಶ್ರೀ ಮಲ್ಲಿಕಾರ್ಜುನ ತಂದೆ ವೀರನಗೌಡ ಕರಿಗೌಡ, ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳ 1977ರನ್ವಯ ದಿನಾಂಕ : 08 - 03 - 2010ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಯಾದಗಿರಿ ಜಿಲ್ಲೆಯ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಪಿ . ಆರ್ . 471 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 43 ಪಿಪಿಇ 2011 , ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ , 2011 
ಶ್ರೀ ಎಸ್.ಆರ್. ದೇಸಾಯಿ , ಸರ್ಕಾರಿ ಅಭಿಯೋಜಕರು, 2ನೇ ( ವಿಶೇಷ) ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬಿಜಾಪುರ 
ಇವರನ್ನು ಅವರ ಕೋರಿಕೆ ಮೇರೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬಾಗಲಕೋಟೆಯ ಜಿಲ್ಲಾ ಸತ್ರ 
ನ್ಯಾಯಾಲಯದಲ್ಲಿ ಖಾಲಿ ಇರುವ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ವರ್ಗಾಯಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, 
ಪಿ .ಆರ್. 472 

( ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿಮೋಸ ಮತ್ತು ಅಭಿಯೋಗ) 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 10 ಡಿಪಿಐ 2011 , ಬೆಂಗಳೂರು, ದಿನಾಂಕ: 5ನೇ ಏಪ್ರಿಲ್ , 2011 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪತ್ರಾಂಕಿತ ಸಹಾಯಕರು (ಬೋಧಕೇತರ ) ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ಬೋಧಕೇತರ ವೃಂದದ ಹಿರಿಯ ಸಹಾಯಕ ನಿರ್ದೆಶಕರು ವೇತನ ಶ್ರೇಣಿ - 14050 - 25050ರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 
ಕ್ರಮ 

ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿ 
ಸಂಖ್ಯೆ - ಶ್ರೀ / ಶ್ರೀಮತಿ 

ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಎಸ್ . ಕುಮಾರ್ ಶೆಟ್ಟಿ, ಪತ್ರಾಂಕಿತ ಸಹಾಯಕರು , 

ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ 
ಉಪ ನಿರ್ದೇಶಕರ ಕಛೇರಿ, ಕೊಡಗು 

ಪರೀಕ್ಷಾ ಮಂಡಳಿ, ಬೆಂಗಳೂರು (ಶ್ರೀಮತಿ ಟಿ. ಸಿ. ವನಜರವರ 

ಬಡ್ತಿಯಿಂದ ತೆರವಾದ ಹುದ್ದೆ) 
ಬಿ . ನಿಂಗಯ್ಯ , ಪತ್ರಾಂಕಿತ ಸಹಾಯಕರು , ಉಪ ನಿರ್ದೆಶಕರ ಹಿರಿಯ ಸಹಾಯಕ ನಿರ್ದೆಶಕರು, ಆಯುಕ್ತರ ಕಛೇರಿ, 
ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ( ಖಾಲಿ ಹುದ್ದೆಗೆ) 
ಪ್ರಭು ಸೋನಾಳೆ , ಪತ್ರಾಂಕಿತ ಸಹಾಯಕರು, ಉಪ ನಿರ್ದೇಶಕರ ಹಿರಿಯ ಸಹಾಯಕ ನಿರ್ದೆಶಕರು , ಸಹ ನಿರ್ದೇಶಕರ ಕಛೇರಿ, 
ಕಛೇರಿ, ಮೈಸೂರು ಜಿಲ್ಲೆ , ಮೈಸೂರು 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು ವಿಭಾಗ, ಮೈಸೂರು 
( ಖಾಲಿ ಹುದ್ದೆಗೆ) 


೨೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫ , ೨೦೧೧ 


ಭಾಗ - ೨ 


ಮೊಹಮ್ಮದ್ ಮುಬೀನ್, ಪತ್ರಾಂಕಿತ ಸಹಾಯಕರು, ಉಪ 
ನಿರ್ದೆಶಕರ ಕಛೇರಿ, ಬೀದರ್ ಜಿಲ್ಲೆ, ಬೀದರ್ 
ಬಿ. ಗಿರಿಯಪ್ಪ, ಪತ್ರಾಂಕಿತ ಸಹಾಯಕರು, ಉಪ ನಿರ್ದೇಶಕರ 
ಕಛೇರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಹಿರಿಯ ಸಹಾಯಕ ನಿರ್ದೆಶಕರು, ಅಪರ ಆಯುಕ್ತರ ಕಛೇರಿ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ( ಖಾಲಿ ಹುದ್ದೆಗೆ) 
ಹಿರಿಯ ಸಹಾಯಕ ನಿರ್ದೇಶಕರು, ಸಹ ನಿರ್ದೇಶಕರ ಕಛೇರಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಳಗಾಂ ವಿಭಾಗ , ಬೆಳಗಾಂ 
( ಎ . ಎಂ . ಮಧಾಳರವರ ಪದೋನ್ನತಿಯಿಂದ ತೆರವಾದ ಹುದ್ದೆ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎನ್.ಸೋಮಶೇಖರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 473 

ಶಿಕ್ಷಣ ಇಲಾಖೆ, ( ಆಡಳಿತ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 472 ಪೊಸಿಪ 2010 , ಬೆಂಗಳೂರು, ದಿನಾಂಕ : 13ನೇ ಏಪ್ರಿಲ್ , 2011 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ದೇವಸಿಂಗ್ ನಾಯಕ್, ಎಸ್. ಪಿ. ( ಸಿವಿಲ್) ( ನಾನ್ ಐಪಿಎಸ್ ) ಇವರನ್ನು ಎಸ್. ಪಿ. ಸಿ. ಐ. ಡಿ. 
ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಟಿ.ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 474 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು ) 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 04 ಸ್ವೀಮರ 2011 , ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್ , 2011 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಗ್ರಾಅಪ 113 ಪಬವ 2011 ದಿನಾಂಕ:19 - 04 - 2011ರಲ್ಲಿ 
ಶ್ರೀ ಎನ್.ಎಸ್. ಪ್ರಸನ್ನ ಕುಮಾರ್, ಕರ್ನಾಟಕ ಸಾಮಾನ್ಯ ಸೇವೆ ( ಅಭಿವೃದ್ಧಿ ಶಾಖೆ ಹಾಗೂ ಸ್ಥಳೀಯ ಆಡಳಿತ ಶಾಖೆ) ಗೆ ಸೇರಿದ ಉಪ ಕಾರ್ಯದರ್ಶಿ 
( ಆಯ್ಕೆ ಶ್ರೇಣಿ) ವೃಂದದ ಅಧಿಕಾರಿ , ಹಾಲಿ ನಿರ್ದೆಶಕರು, ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ , ಇವರನ್ನು 
ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇಲ್ಲಿಗೆ ನೇಮಿಸಲು ಇಂಧನ ಇಲಾಖೆಯ 
ವಶಕ್ಕೆ ಇವರ ಸೇವೆಯನ್ನು ನೀಡಿರುತ್ತದೆ. 

ಅದರಂತೆ ಶ್ರೀ ಎನ್.ಎಸ್. ಪ್ರಸನ್ನ ಕುಮಾರ್ ಇವರನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ, ಬೆಂಗಳೂರು 
ಇಲ್ಲಿ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮರು ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ ಬಿ. ಕೃಷ್ಣಪ್ಪನವರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 475 

ಇಂಧನ ಇಲಾಖೆ 
ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ 622 ಎಲ್‌ಜಿಬಿ 2009 , ಬೆಂಗಳೂರು, ದಿನಾಂಕ: 6ನೇ ಏಪ್ರಿಲ್, 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 622 ಎಲ್‌ಜಿಬಿ 2009, ದಿನಾಂಕ:07 - 01- 2010ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ದೊಡ್ಡಬಳ್ಳಾಪುರ ತಾಲ್ಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದ ಶ್ರೀ ಜೆ . ನರಸಿಂಹಸ್ವಾಮಿ , ಮಾನ್ಯ 
ಶಾಸಕರು, ದೊಡ್ಡಬಳ್ಳಾಪುರ ವಿಧಾನ ಸಭಾ ಕ್ಷೇತ್ರ, ದೊಡ್ಡಬಳ್ಳಾಪುರ ಇವರ ಬದಲಾಗಿ ಶ್ರೀ ಕೆ. ಎಂ . ಮುನಿರಾಮೇಗೌಡ ಬಿನ್ ಲೇಟ್ ಮುನಿಯಪ್ಪ, 
ಕೊಡಿಗೇಹಳ್ಳಿ , ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಇ, ಈಶ್ವರ್ ನಾಯಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 476 

ಕಂದಾಯ ಇಲಾಖೆ ( ಭೂ . ಮಂ ) 


